ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 09-03-2021 ಪುಶ್ನೆ ಸಂಖ್ಯೆ: 704(872) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ. ಪ್ರತಾಪ್ರಚಂ೦ದ್ರ ಶೆಟ್ಟಿ(ಸ್ನಳೀಯ ಸಂಸ್ಥೆಗಳ ಕ್ಲೇತ್ರು) 
ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 

ಉತ್ತರಿಸುವ ಸಚಿವರು: ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರು 


ವಿಷಯ: ರಾಜ್ಯದ ಕಟ್ಟಿಡ ಕಲ್ಲು ಗಣಿ, ಕಶರ್‌, ಎಮ್‌ ಸ್ಯಾಂಡ್‌ ಘಟಕಗಳ ಕುರಿತು 


(ಅ) ರಾಜ್ಯದಲ್ಲಿರುವ ಕಟ್ಟಿಡ ಕಲ್ಲು ಗಣಿ (ಕ್ಮಾರಿ), ಕಲ್ಲು ಪುಡಿ (ಕಶರ್‌) ಘಟಿಕ, ಎಮ್‌ ಸ್ಯಾಂಡ್‌ 
(M Sand) ಘಟಿಕಗಳ ಸಂಖ್ಯೆ ಎಷ್ಟು; (ಜಿಲ್ಲೆ, ತಾಲ್ಲೂಕುವಾರು ಘಟಿಕಗಳ ಹೆಸರು, ವಿಳಾಸ 
ಒದಗಿಸುವುದು) ಪ್ರತಿ ವರ್ಷ ಘಟಿಕಗಳು ಅವುಗಳ ಉತ್ಪಾದನಾ ಪ್ರಮಾಣ ಎಷ್ಟು; 


(ಆ) ಈ ಘಟಕಗಳಿಗೆ ಅಗತ್ಯವಾದ ಕಚ್ಚಾ ಸಾಮಾಗಿಗಳು ಮತ್ತು ಮೂಲಭೂತ ಅವಶ್ಯಕತೆಗಳು 
ಯಾವುವು; ಇವುಗಳ ಸಂಗ್ರಹಣೆ ಮತ್ತು ಪೂರೈಕೆಯ ಮೇಲೆ ಸರ್ಕಾರದ ನಿಯಂತ್ರಣವೇನು; ಈ 
ಶುರಿತು ಸರ್ಕಾರದಿಂದ ಕೈಗೊಂಡ ಕ್ರಮಗಳು ಮತ್ತು ಸುತೋಲೆಯ ಆದೇಶದ ಪ್ರತಿಯನ್ನು 
ನೀಡುವುದು; 


(ಇ) ಕಳೆದ 03 ವರ್ಷಗಳಲ್ಲಿ ಅಕ್ರಮ ಗಣಿಗಾರಿಕೆ ಹಾಗೂ ಮಾರ್ಗ ಸೂಚಿ ಮೀರಿ ಕಚ್ಚಾ 
ಮಾಲುಗಳ ಸಂಗ್ರಹದ ಕುರಿತು ದಾಖಲಾದ ಪ್ರಕರಣಗಳ ಸಂಖ್ಯೆ ಎಷ್ಟು? (ಜಿಲ್ಲಾವಾರು ಮತ್ತು 
ತಾಲ್ಲೂಕುವಾರು ಮಾಹಿತಿ ನೀಡುವುದು ಮತ್ತು ಈ ಗಣಿಗಾರಿಕೆ ಪ್ರದೇಶದಲ್ಲಿ ಸುರಕ್ಷತೆಯ 
ಕುರಿತು ಸರ್ಕಾರದಿಂದ ಹೊರಡಿಸಲಾದ ಮಾರ್ಗಸೂಚಿ ಸುತ್ತೋಲೆಯ ಪ್ರತಿಯನ್ನು 
ಒದಗಿಸುವುದು) 


